KA / BG- GPO/2515 /WPP -47/2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ 


ಬೆಂಗಳೂರು, ಗುರುವಾರ, ಜನವರಿ ೨೧ , ೨೦೧೦ ( ಮಾಘ ೧ , ಶಕ ವರ್ಷ ೧೯೩೧) 


ಸಂಚಿಕೆ ೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚ2ನೆಗಳು . 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 442 SAS 2009(P -1), Bangalore, Dated : 24th December , 2009 
Sri Manoj Kumar Meena, IAS (KN 2003 ), is transferred from the post of Deputy Commissioner, 
Chamarajanagar District with immediate effect the Additional Deputy Commissioner, Chamarajanagara 
District is placed in additional charge of the post of Deputy Commissioner, Chamarajanagara District with 
immediate effect and until further orders . 

Dr. T.D . Pawar, is transferred from the post of Superitendent of Police , Chamarajanagara District 
with immediate effect/. The Additional Superintendent of Police, Chamarajanagara District is placed in 
additional charge of the post of Superintendent of Police , Chamarajanagar District with immediate effect 
and until further orders . 

By Order and in the name of the Governor ofKarnataka , 
P . R . 37 

K .G . ANANTHA 

Under Secretary to Government, 
Department of Personnel and Administrative Reforms ( Services-I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 649 ಸಅಸೇ 2009 , ಬೆಂಗಳೂರು, ದಿನಾಂಕ:26ನೇ ಡಿಸೆಂಬರ್ , 2009 
2010ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರ 
ಸಚಿವಾಲಯದಲ್ಲಿನ ಈ ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ 
ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ: 

( ೩೩) 


೩೪ 


2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
ಕ್ರ. ಸಂ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು 

ಜನ್ಮ ದಿನಾಂಕ 

ವಯೋನಿವೃತ್ತಿ 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ 

ಹೊಂದಲಿರುವ ದಿನಾಂಕ 
ಶ್ರೀ /ಶ್ರೀಮತಿ | 

ಆಗಸ್ಟ್ 2010 
ಆರ್. ನಿಸಾರ್ ಅಹ್ಮದ್, ಅಧೀನ ಕಾರ್ಯದರ್ಶಿ, 

20 - 8 - 1950 

31 - 8 - 2010 
ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ 

ಸೆಪ್ಟೆಂಬರ್ 2010 
ಎನ್. ಭಾಗ್ಯಲಕ್ಷ್ಮಿ ಉಪಕಾರ್ಯದರ್ಶಿ ( ಆಂತರಿಕ ಆರ್ಥಿಕ 30 - 9 - 1950 

30 - 9 - 2010 
ಸಲಹೆಗಾರರು ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
ಶಿವರಾಂಭಟ್ , ಅಧೀನ ಕಾರ್ಯದರ್ಶಿ , ಒಳಾಡಳಿತ 27 - 9 -1950 

30 - 9 - 2010 
ಇಲಾಖೆ ( ಅಪರಾಧಗಳು ) 

ಅಕ್ಟೋಬರ್ 2010 
ಎನ್. ಚಂದ್ರಕುಮಾರ್ , ಉಪ ಕಾರ್ಯದರ್ಶಿ , ಆರ್ಥಿಕ 8 - 10 - 1950 

31 - 10 - 2010 
ಇಲಾಖೆ, ( ಸಂಗ್ರಹಣಾ ಕೋಶ) 
ಸಿ . ಚಂದ್ರಯ್ಯ , ಉಪ ಕಾರ್ಯದರ್ಶಿ , ಸಿಆಸುಇ 16 - 10 - 1950 

31 - 10 - 2010 
( ಆಡಳಿತ ಸುಧಾರಣೆ) 
ಆರ್‌. ಎಂ . ಚಂದ್ರಮ್ಮ , ಅಧೀನ ಕಾರ್ಯದರ್ಶಿ , 4 - 10 - 1950 

31 - 10 - 2010 
ಕಾರ್ಮಿಕ ಇಲಾಖೆ 

ನವೆಂಬರ್ 2010 
ಪಿ .ಕೆ. ಬಾಬುರಾವ್, ಅಧೀನ ಕಾರ್ಯದರ್ಶಿ , | 16 - 11 -1950 

30 - 11 - 2010 
ನಗರಾಭಿವೃದ್ಧಿ ಇಲಾಖೆ (ಕಾನೂನುಕೋಶ) 
ಅಧೀನ ಕಾರ್ಯದರ್ಶಿ , ಸಿಆಸುಇ 13 -11 - 1950 

30 - 11 - 2010 
( ಜನಸಂದನಾ ಕೋಶ) 

ಡಿಸೆಂಬರ್ 2010 
ಎಸ್ . ಆರ್. ಶಂಕರ್ , ಅಧೀನ ಕಾರ್ಯದರ್ಶಿ , ಆರ್ಥಿಕ 14 - 12 - 1950 

31 -12 - 2010 
ಇಲಾಖೆ ( ವೆಚ್ಚ - 5 ) 
ಡಿ . ಪಿ . ಮುರುಡಿ, ಅಧೀನ ಕಾರ್ಯದರ್ಶಿ , ಆರ್ಥಿಕ 15 - 12 - 1950 

31 - 12 - 2010 
ಇಲಾಖೆ ( ವೆಚ್ಚ - 1 ಮತ್ತು ಬಂಡವಾಳ ಹೂಡಿಕೆ) 
ಆರ್ಥರ್ ಹ್ಯಾರಿ ಗೊನ್ಸಾಲ್ವಿಸ್, ಅಧೀನ ಕಾರ್ಯದರ್ಶಿ 13 -12 - 1950 

31 - 12 - 2010 
(ನಿಯಮ 32 ), ಮುಖ್ಯಮಂತ್ರಿಯವರ ಸಲಹೆಗಾರರು 
( ನಗರಾಭಿವೃದ್ಧಿ ವಿಷಯಗಳು ) ರವರ ಆಪ್ತ 
ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 38 

ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 449 SAS 2009, Bangalore , Dated : 1st January , 2010 

The following IAS officers of 1997 batch borne on Karnataka Cadre are promoted to officiate in 
the Selection Grade of IAS carrying the pay scale of Rs ., 37400 -67000 plus Grade Pay Rs. 87000 /-w . e.f. 
1. 1.2010 and they are continued in the respective posts presently held by them until further orders. 


8 


ರಂಗಮ್ಮ , 


10 


9 


UJO 7 - 9 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೦ 
SI.NO Name and present designation of the 

Name and present designation of the 
officer 

officer 
Sri S . Selvakumar 

Sri Harsh Gupta 
State Project Administrator, 

Deputy Commissioner Bidar District 
KHSDRP & Elo Joint Secretary to 
Government, Health & Family Welfare 
Department, Bangalore 
Sri Amlan Aditya Biswas 

Sri Dr. C . Somasekhara 
Deputy Commissioner 

Deputy Commissioner 
Chitradurga District 

Tumkur District 
Sri V . B . Patil 

Sri K .R . Niranjan 
Secretary , Karnataka Public Service Inspector General of Registration & 
Commission 

Commissioner for Stamps 
Sri R . Narayanaswamy 

Sri S . Dayashankar 
Deputy Commissoner 

Joint Secretary to Government & Elo 
Chickmagalur District 

Private Secretary to C .M . 
Sri N . Sriraman 

10 Sri K . Viswanatha Reddy 
Special Deputy Commissioner & Elo 

Director of Tourism 
Managing Director, Mysore Minerals 
Limited 

By Order and in the name of the Governor ofKarnataka , 
P .R . 39 

K . G . ANANTHA 

Under Secretary to Government, 
Department of Personnel and Administrative Reforms (Services-1) 

NOTIFICATION 
No . DPAR 511 SAS 2009 , Bangalore, Dated : 1st January, 2010 
The following IAS officers of 2005and 2006 batch borne on Karnataka Cadre are promoted to 
officiate in the Senior Time - Scale of IAS carrying the pay scale of Rs .,15600 - 39100 plus Grade Pay of 
Rs. 6600 /-with effect from the dates shown against them and they are continued in the respective posts 
presently held by them until further orders. 
SI.No Name and present designation of the Promoted to Senior Time Scale with effect from 

officer 
Smt Thulasi Maddineni, 

1 - 1 -2009 
IAS, (KN 2005 ), Chief Executive Officer, 

Zilla Panchayat, Tumkur 
2 SmtGurneet Tej, 

1 - 1 - 2010 
IAS , (KN 2006 ),ChiefExecutive Officer, 
Zilla Panchayat, Bidar 


೩೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧, ೨೦೧೦ 

ಭಾಗ - ೨ 
SI.No Name and present designation of the Promoted to Senior Time Scale with effect from 

officer 
Sri Manoj Jain , 

1 - 1 - 2010 
IAS (KN 2006), Commissioner, 
Vijayanagara Area Development Authority , 
Bellary District 
Sri D . Randeep, 

1 - 1 - 2010 
IAS (KN 2006), Deputy Secretary to 
Government, Finance Department 
Ms Salma K . Fahim , 

1 -1 - 2010 
IAS (KN 2006 ), Chief Executive Officer , 
Zilla Panchayat, Gulbarga 

By Order and in the name of the Governor ofKarnataka , 
P . R . 40 

K .G . ANANTHA 

Under Secretary to Government, 
Department of Personnel and Administrative Reforms ( Services-I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 652 ಸಅಸೇ 2009, ಬೆಂಗಳೂರು, ದಿನಾಂಕ:26ನೇ ಡಿಸೆಂಬರ್ , 2009 
ಅಧಿಸೂಚನೆ ಸಂಖ್ಯೆ:ಪಿಡಿ 108 ಎಸ್‌ಎಸ್‌ಎಂ 2009 , ದಿನಾಂಕ:8.12.2009ರಲ್ಲಿ ಸಿಆಸುಇ ವಶಕ್ಕೆ ನೀಡಲಾದ ಶ್ರೀ ಕೆ. 
ಸುರೇಶ್, ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಶ್ರೀಮತಿ ಆರ್. ಸುಮತಿ, ಅವರ ಆಂತರಿಕ 
ವರ್ಗಾವಣೆಯಿಂದ ತೆರವಾದ ಉಪ ನಿರ್ದೇಶಕರು , ಜಿಲ್ಲಾ ಯೋಜನಾ ವಿಭಾಗ ಈ ಹುದೆಗೆ ತಕಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕಾತಿ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 41 

- ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
HIGH COURT OF KARNATAKA 

NOTIFICATION 
No. HCE 2 /2005 , Bangalore , Dated :25th November, 2009 
In exercise of the powers conferred under Article 229 of the Constitution of India and Rule 7 of the 
High Court of Karnataka Service ( Conditions of Service and Recruitment) Rules , 1973 (as amended from 
time to time) and all the other powers enabling thereunto , Hon ble the Chief Justice is pleased to promote 
Sri H . M . Thyagaraj and Smt G . Noorunissa, Senior Assistants of this officer as Section Officers 
( Group - B) in grade of Rs. 11400- 300 -12300- 350-14400 -400 -16800-450- 19500 -525 -21600, with 
immediate effect in the vacancy caused due to voluntary retirement of Sri B . Puttaraju , Section Officer and 
Death of Smt S .K . Latha Bai, Section Officer respectively . 
Note : 1) The seniority of the above said officials in the cadre of Section Officers is subject to finalisation fo 
the Disciplinary Enquiry pending against Sri V . Chandrashekar, Senior Assistant. 

By Order of Hon ble the Chief Justice , 
P . R , 42 

B . A . PATIL 
Registrar ( Administration ) 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೦ 
HIGH COURT OF KARNATAKA 

NOTIFICATION 
No. HCE 530 / 2009 , Bangalore, Dated : 31st October, 2009 
Sri B . Puttaraju , Section Officer of this office is permitted to retire from service voluntarily w .e.f. 
the afternoon of 31. 10 .2009 , under Rule 285 (1) (a ) of KCSRs . 

By Order of Hon ble the Chief Justice , 
P . R . 43 

P . KRISHNA BHAT 

Registrar (Judicial) 
HIGH COURT OF KARNATAKA 
NOTIFICATION No. HCE 596 /2009 , Bangalore , Dated : 30th November, 2009 

Smt V . Latha , Section officer of this office is permitted to retire from service voluntatarily w .e.f. the 
afternoon of 30 .11.2009, under Rule 285 (1) (a ) ofKCSRs . 

By Order of Hon ble the Chief Justice , 
P . R , 44 

P . KRISHNA BHAT 

Registrar (Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 293 ಆಸೇವ 2009 , ಬೆಂಗಳೂರು, ದಿನಾಂಕ:29ನೇ ಡಿಸೆಂಬರ್, 2009 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ 2637 /2009 ಹಾಗೂ ಅರ್ಜಿ ಸಂಖ್ಯೆ 2808 /2009ರಲ್ಲಿ 
ಕ್ರಮವಾಗಿ ದಿನಾಂಕ:11.9 .2009ಹಾಗೂ ದಿನಾಂಕ:9 .7.2009 ರಲ್ಲಿ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಹಾಗೂ ಸಂಬಂಧಿಸಿದ 
ಅಧಿಕಾರಿಗಳು ಸಲ್ಲಿಸಿರುವ ಮೇಲ್ಮನವಿಗಳನ್ನು ವೃಂದ ನಿರ್ವಹಣಾ ಸಮಿತಿಯು ಪರಿಗಣಿಸಿ , ಅದರ ಶಿಫಾರಸ್ಸಿನ ಅನ್ವಯ ಈ 
ಕೆಳಕಂಡ ಕೆ.ಎ .ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸಂ . ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ 
ಎಲ್. ರಾಧಾಕೃಷ್ಣ 

ಪ್ರಧಾನ ವ್ಯವಸ್ಥಾಪಕರು, ( ಸಿಬ್ಬಂದಿ) ಕರ್ನಾಟಕ 
ಆಯ್ಕೆ ಶ್ರೇಣಿ, 

ರಾಜ್ಯರಸ್ತೆ ಸಾರಿಗೆ ಸಂಸ್ಥೆ , ಬೆಂಗಳುರು- ಖಾಲಿ ಹುದ್ದೆಗೆ 
ಅಪರ ನಿರ್ದೇಶಕರು, ಕರ್ನಾಟಕ ಡ್ರಗ್ ಲಾಜಿಸ್ಟಿಕ್ ಮತ್ತು ನೇಮಿಸಲು ಇವರ ಸೇವೆಯನ್ನು ಸಾರಿಗೆ ಇಲಾಖೆಯ 
ವೇರ್ ಹೌಸಿಂಗ್ ಸೊಸೈಟಿ, ಬೆಂಗಳೂರು 

ವಶಕ್ಕೆ ನೀಡಿದೆ. 
ಎನ್. ಜಯದೇವ್, 

ಅಪರ ನಿರ್ದೇಶಕರು, ಕರ್ನಾಟಕ ಡ್ರಗ್ಸ್ ಲಾಜಿಸ್ಟಿಕ್ 
ಆಯ್ಕೆ ಶ್ರೇಣಿ, 

ಮತ್ತು ವೇರ್ ಹೌಸಿಂಗ್ ಸೊಸೈಟಿ ಬೆಂಗಳೂರು 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 

ಶ್ರೀ ಎಲ್. ರಾಧಾಕೃಷ್ಣ ಇವರ ಸ್ಥಾನದಲ್ಲಿ ನೇಮಿಸಲು 
ಇವರ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ 

ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 
ಈ ರಾಧಾಕೃಷ್ಣ, 

ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಇವರನ್ನು 
ಆಯ್ಕೆ ಶ್ರೇಣಿ, 

ವಿಶೇಷ ಕರ್ತವ್ಯಾಧಿಕಾರಿ, ಐ. ಟಿ. ಬಿ. ಟಿ. ಇಲಾಖೆ, 
ಆಯುಕ್ತರು , ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ, ಬೀದರ್ ಬೆಂಗಳೂರು ಶ್ರೀ ಜಿತೇಂದ್ರಸಿಂಗ್‌ಇವರ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ 

ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ 

ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 45 

ಎಚ್.ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


2 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 213 ಆಸೇವ 2009( ಭಾ ), ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್ , 2009 
ಶ್ರೀ ಎಂ . ಪುಷ್ಪರಾಜು ಕೆ.ಎ .ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಸಿಂಗಟಲೂರು ಏತ 
ನೀರಾವರಿ ಯೋಜನೆ, ಹೂವಿನಹಡಗಲಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ ( ಡಿ. ಯು . ಡಿ. ಸಿ) ಬಳ್ಳಾರಿ ಜಿಲ್ಲಾಧಿಕಾರಿಗಳ 
ಕಚೇರಿ, ಬಳ್ಳಾರಿ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಭಾಗ - 2 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 213 ಆಸೇವ 09, ದಿನಾಂಕ:17.12.2009ರಲ್ಲಿ ಶ್ರೀ ಹೆಚ್ . ಟಿ. ಚಂದ್ರಶೇಖರ್, 
ಕೆ. ಎ .ಎಸ್ ( ಹಿರಿಯ ಶ್ರೇಣಿ) ಅಧಿಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ , 
ಮೈಸೂರು ಇವರನ್ನು ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಮಂಡ್ಯ ಜಿಲ್ಲೆ ಹುದ್ದೆಗೂ ಹಾಗೂ 
ಶ್ರೀ ಪುಟ್ಟಮಾದಯ್ಯ , ಕೆ.ಎ .ಎಸ್ ( ಹಿರಿಯ ಶ್ರೇಣಿ) ಅಧಿಕಾರಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಮಂಡ್ಯ ಜಿಲ್ಲೆ ಇವರನ್ನು ಪರಿಷತ್ ಕಾರ್ಯದರ್ಶಿ , ಗುಲ್ಬರ್ಗಾ ಮಹಾನಗರಪಾಲಿಕೆ, ಗುಲ್ಬರ್ಗಾ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿರುವ ಆದೇಶವನ್ನು ರದ್ದುಗೊಳಿಸಿ ಅವರುಗಳು ಹಾಲಿ ಇರುವ ಹುದ್ದೆಗಳಲ್ಲಿಯೇ ಮುಂದುವರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 46 

ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 449 SAS 2009, Bangalore , Dated : 2nd January , 2010 
Consequent upon promotion to Selcetion Grade of IAS vide Government Notification of even 
number dated 1.1. 2010 
1 . the post of State Project Administrator, KHSDRP & Elo Joint Secretary to Government, Health & 

Family Welfare Department, Bangalore held by Sri S . Selva Kumar, IAS (KN 97 ) is redesignated 
as State project Administrator, KHSDRP & E /o Additional Secretary to Government, Helath & 

Family Welfare Department, Bangalore. 
2 . the post of Joint Secretary to Government & Elo Private Secretary to Chief Minister held by 

Sri S. Dayashankar, IAS (KN 97 ) is redesignated as Additional Secretary to Government & Elo 
Private Secretary to Chief Minister. 

By Order and in the name of the Governor ofKarnataka , 
P . R , 47 

K . G . ANANTHA 

Under Secretary to Government, 
Department of Personnel and Administrative Reforms (Services-1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 646 ಸಅಸೇ 2009 , ಬೆಂಗಳೂರು, ದಿನಾಂಕ:2ನೇ ಜನವರಿ, 2010 
ಶ್ರೀ ಎ . ಲೋಕೇಶ್ ಉಪನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರನ್ನು ದಿನಾಂಕ12.12.2009ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಸಾರ್ವಜನಿಕ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ 

೩೯ 
ಹಿತದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ 
ಮಾನ್ಯ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 48 

- ಎಂ .ಎಸ್. ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 01 SPS 2010 , Bangalore , Dated : 2nd January , 2010 
Smt D . Roopa , IPS , (KN - 2000 ) Supenntendent of Police , Internal Security Division , Bangalore is 
transferred with immediate effect and posted until further orders as Superintendent of Police , Yadagiri 
District, Yadagiri in the newly created post. 

By Order and in the name of the Governor ofKarnataka, 
P . R . 49 

Ashok P . Atre 

Under Secretary to Government, 
Department of Personnel and Administrative Reforms (Services -IV ). 
ತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 11 ಸಅಸೇ 2010, ಬೆಂಗಳೂರು, ದಿನಾಂಕ:4ನೇ ಜನವರಿ , 2010 
ಶ್ರೀ ಎಂ .ಕೆ. ಕೆಂಪೇಗೌಡ, ಉಪಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಸ್ತುತ ಸ್ಥಳ 
ನಿರೀಕ್ಷಣೆಯಲ್ಲಿ ಇವರನ್ನು ಮಾನ್ಯ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಶ್ರೀ ಆರ್. ಚಿತ್ತರಂಜನ್ , ಕೆ.ಎ .ಎಸ್ ಅವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 50 

ಎಂ .ಎಸ್. ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 230 ಆಸೇವ 2009 , ಬೆಂಗಳೂರು, ದಿನಾಂಕ:26ನೇ ಡಿಸೆಂಬರ್, 2009 
ಶ್ರೀ ಆರ್ .ಎಸ್. ಯಳಮಲೆ, ಕೆ.ಎ .ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿ , ಹಾಲಿ ಜಂಟಿ ಕಾರ್ಯದರ್ಶಿ , ಹೈದರಾಬಾದ್ 
ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಗುಲ್ಬರ್ಗಾ - ಶ್ರೀ ಡಿ. ರಣದೀಪ್, ಭಾ . ಆ. ಸೇ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 

ಹಾಗೂ ಶ್ರೀಯುತರನ್ನು ಆಯುಕ್ತರು, ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ - ಖಾಲಿ ಹುದ್ದೆಯ ಅಧಿಕ 
ಪ್ರಭಾರದಲ್ಲೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 51 

- ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


ರ್ಾ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 70 ಆಸೇವ 2008, ಬೆಂಗಳೂರು, ದಿನಾಂಕ:30ನೇ ಡಿಸೆಂಬರ್ , 2009 
ಶ್ರೀ ಎಸ್.ಎಸ್. ಪೂಜಾರ್ , ಕೆ.ಎ .ಎಸ್ (ಆಯ್ಕೆ ಶ್ರೇಣಿ) ಅಧಿಕಾರಿ , ಹಾಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಬೀದರ್, ಇವರಿಗೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 143 ಆಸೇವ 2007 ದಿನಾಂಕ:27.9.2007ರಲ್ಲಿ 
ಕೆ. ಎ .ಎಸ್ ಸಮೂಹ- ಎ ( ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು 
( ಆರ್. ಪಿ.ಪಿ. ಪಿ)ನಿಯಮಗಳು 1978ರ ನಿಯಮ 2 (1) ( ಎ) ರನ್ವಯ ದಿನಾಂಕ :25 .7.2007ರಿಂದಲೇ ಜಾರಿಗೆ ಬರುವಂತೆ 
(ಜೇಷ್ಠತೆಯಲ್ಲಿ ಇವರಿಗಿಂತ ಕಿರಿಯರಾದ ಶ್ರೀ ಜಿ. ಎ. ಅಡಗಟ್ಟಿ , ಇವರಿಗೆ ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ 
ದಿನಾಂಕದಿಂದಲೇ ) ಪೂರ್ವಾನ್ವಯವಾಗಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 52 

- ಎಚ್ .ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಲಾ 15 ಎಲ್ಎಜಿ 2009 , ಬೆಂಗಳೂರು, ದಿನಾಂಕ:2ನೇ ಜನವರಿ , 2010 
ಶ್ರೀ ಬಸವರಾಜ ಕಲ್ಯಾಣಪ್ಪ ಕಲ್ಲೂರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26(2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 53 

ಇ , ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ಲಾ 52 ಎಲ್‌ಎಜಿ 2009 , ಬೆಂಗಳೂರು, ದಿನಾಂಕ:2ನೇ ಜನವರಿ, 2010 
ಶ್ರೀ ಎಂ . ಎಂ . ವಿರುಪಣ್ಣನವರ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾಷರತ್ತುಗಳು) 
ನಿಯಮಗಳ 1977 ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ: 20.12 .2009ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾವೇರಿ ಜಿಲ್ಲೆಯ 
ಹಾನಗಲ್ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 54 

ಇ . ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಲಾ 97 ಎಲ್ಎಜಿ 2009 , ಬೆಂಗಳೂರು, ದಿನಾಂಕ:1ನೇ ಜನವರಿ, 2010 
ಶ್ರೀ ಎ. ಜಿ. ಶಿವಕುಮಾರ್‌, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ:28. 11. 2009 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಸರ್ಕಾರಿ 
ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 55 

ಇ . ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

೪೧ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಅಪಜೀ 105 ಎಫ್ಪಿಸಿ 2009, ಬೆಂಗಳೂರು, ದಿನಾಂಕ:1ನೇ ಜನವರಿ , 2010 
ಶ್ರೀ ಬಿ. ಜೆ. ಪೂಜಾರಿ, ಪ್ಲಾಟ್ ನಂ . 104 , ಶ್ರೀ ಬಿಲ್ಡಿಂಗ್ , ಶಾಂತಿನಗರ, ಟಿಳಕವಾಡಿ, ಬೆಳಗಾವಿ ಇವರನ್ನು ಕರ್ನಾಟಕ 
ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು ಇದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 
23(1) ರನ್ವಯ ಸದರಿ ನಿಗಮದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣವೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 56 

ಪಿ.ಆರ್. ಕಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಕಇ 164 ಸ್ವೀಮರ 2009 , ಬೆಂಗಳೂರು, ದಿನಾಂಕ : 24ನೇ ಡಿಸೆಂಬರ್ , 2009 
ಶ್ರೀ ಎ . ಎಂ . ಚಿದಾನಂದಸ್ವಾಮಿ ಸರ್ಕಾರದ ಅಧೀನ ಕಾರ್ಯದರ್ಶಿ -1, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ, ಇವರ ಹಕ್ಕಿನಲ್ಲಿ ದಿ:1.7.2009 ರಂದು 240 + 09 ಗಳಿಕೆ ರಜೆ ಹಾಗೂ 116 ಅರ್ಧ ವೇತನ ರಜೆ ಹೊಂದಿದ್ದು, 
ಅದರಂತೆ ಸದರಿ ಅಧಿಕಾರಿಯವರಿಗೆ ಈ ಕೆಳಕಂಡ ಸಂಯುಕ್ತ ರಜೆಗಳನ್ನು ವೈದ್ಯಕೀಯ ಕಾರಣಗಳ ಮೇಲೆ ಮಂಜೂರು 
ಮಾಡಿದೆ. 
ರಜೆ ಹಾಕಿದ ಅವಧಿಗಳು 

ಒಟ್ಟು ರಜೆಗಳು 
ಪರಿವರ್ತಿತ ರಜೆ 

ದಿ: 28.7 .2009ರಿಂದ 28.8.2009ರವರೆಗೆ ಒಟ್ಟು 32 ದಿನಗಳು 
ಗಳಿಕೆ ರಜೆ 

ದಿ :29 . 8 . 2009ರಿಂದ 31.1.2010 ರವರೆಗೆ ಒಟ್ಟು 156 ದಿನಗಳು 
ಸಂಯುಕ್ತ ರಜೆಗಳು 

| 188 ದಿನಗಳು 
ಸಿಆಸುಇ ಇಲಾಖೆ ಟಿಪ್ಪಣಿ ಸಂ : ಸಿಆಸುಇ 278 ಸಅಸೇ 09 ದಿ:30.9 . 2009 ರನ್ವಯ ಮೇಲ್ಕಂಡ ಅಧಿಕಾರಿಗೆ ರಜೆ 
ಮಂಜೂರು ಮಾಡುವ ಬಗ್ಗೆ ಇವರುಗಳು ಸೇವಾ ಪುಸ್ತಕದಲ್ಲಿ ನಮೂದುಗಳನ್ನು ಮಾಡಿ ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್, 57 

ಎಸ್ . ಲೋಕನಾಥರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 

ಸಮಾಜ ಕಲ್ಯಾಣ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 508 SAS 2009, Bangalore , Dated : 30th December, 2009 
Sri M .K . Kempegowda , Deputy Secretary , RD & PR Services (Development Branch ), waiting for 
posting is posted with immediate effect and until further orders as Director, Karnataka Rural Water 

Supply and Sanitation Agency & E/o Deputy Secretary to Government , Rural Development & 
Panchayat Raj Department, Bangalore in the existing vacancy. 

By Order and in the name of the Governor of Karnataka , 
P . R . 58 

K .G . ANANTHA 

Under Secretary to Government, 
Department of Personnel and Administrative Reforms (Services -I) 


9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

2007 - 9 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 512 SAS 2009, Bangalore , Dated : 1st January, 2010 
Sri N . Sivasailam , IAS (KN 85 ), Managing Director, Bangalore Metro Rail Corporation Limited , 
Bangalore is promoted to officiate in the HAG Scale of IAS carrying the pay scale of Rs. 67000 -(annual 
increment @ 3 % )- 79000 with immediate effect and continued until further orders as Managing Director 
„ Bangalore Metro Rail Corporation Limited , Bangalore in the upgraded post. 

Sri Pradeep Singh Kharola , IAS (KN 85 ), Commissioner for Commercial Taxes , Bangalore is 
promoted to officiate in the HAG Scale of IAS carrying the pay scale of Rs. 67000 -(annual increment 
@ 3 % )-79000 with immediate effect and continued until further orders as Commissioner for Commercial 
Taxes , Bangalore in the upgraded post. 

Sri. Mahendra Jain , IAS (KN 85), Development Commissioner, Navi Mumbai SEZ Pvt Ltd ., 
Mumbai is accorded proforma promotion to the HAG Scale of IAS carrying the pay scale of Rs . 67000 -- 
(annual increment @ 3 % )-79000 with effect from the date of promotion of his junior Sri Yogendra Tripathi, 
IAS to HAG Scale in terms of Government of India Letter No. 11030 / 17 / 93- AIS (II), dated : 11 -4 - 2001. 

Sri Yogendra Tripathi, IAS (KN 85 ), Commissioner for Excise ,Bangalore is promoted to officiate 
in the HAG Scale of IAS carrying the pay scale of Rs. 67000 --(annual increment @ 3 % )- 79000 with 
immediate effect and continued until further orders as Commissioner for Excise , Bangalore in the 
upgraded post. 

Sri Parmesh Pandey, IAS (KN 85 ), Managing Director, Karnataka Silk Marketing Board . 
Bangalore is promoted to officiate in the HAG Scale of IAS carrying the pay scale of Rs. 67000 -(-(annual 
increment @ 3 % )-79000 with immediate effect and continued until further orders as Managing 
Director,Karnataka Silk Marketing Board , Bangalore in the upgraded post . 

Sri Bharat Lal Meena , IAS (KN 85 ), Commissioner, Bruhat Bangalore Mahanagara Palike , 
Bangalore is promoted to officiate in the HAG Scale of IAS carrying the pay scale of Rs . 67000 --(annual 
increment @ 3 % )-79000 with immediate effect and continued until further orders as Commissioner, Bruhat 
Bangalore Mahanagara Palike, Bangalore in the upgraded post. 

Sri Erubothu Venkataiah , IAS (KN 85 ), Secretary to Government, Social Welfare Department, 
Bangalore is promoted to officiate in the HAG Scale of IAS carrying the pay scale of Rs. 67000 --(annual 
increment @ 3 % )-79000 with immediate effect and posted until further orders as principal Secretary to 
Government, SocialWelfare Department in the upgraded post. 

Dr. Amita Prasad , IAS (KN 85 ), Director General, Administrative Training Institute , Mysore is 
promoted to officiate in the HAG Scale of IAS carrying the pay scale of Rs. 67000 --(annual increment 
@ 3 % )-79000 with immediate effect and cotinued until further orders as Director General, Administrative 
Training Institute , Mysore in the revived cadre post . 

This order is issued with deemed concurrence of Government of India u/r 3(2 ) (iii) of IAS (Pay ) 
Rules , 2007 on the availability of 12 vacancies in the Above Super Time Scale for which approval of 
Government of India was sought vide the State Government s letter No .DPAR 512 SAS 2009 , 
dated :7 . 11 .2009 . 

By Order and in the name of the Governor ofKarnataka , 
P .R . 59 

K . G . ANANTHA 

Under Secretary to Government, 
Department of Personnel and Administrative Reforms ( Services -1) 


೪೩ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 564 ಪೊಸಿಷ 2009, ಬೆಂಗಳೂರು, ದಿನಾಂಕ: 5ನೇ ಜನವರಿ, 2010 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ( ನಾನ್ ಐಪಿಎಸ್ ) 
ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸ್ವಂತ ಕೋರಿಕೆಯ ಮೇರೆಗೆ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಪರಸ್ಪರ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ . 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು 
ಕೆ. ಟಿ. ಬಾಲಕೃಷ್ಣ 

ಉಪ ನಿರ್ದೇಶಕರು, ಕೆ. ಪಿ. ಎ. ಮೈಸೂರು- ಶ್ರೀ ಶಿವಲಿಂಗಪ್ಪ 
ಎಸ್. ಪಿ. ಮತ್ತು ಸಮಾದೇಷ್ಟರು, ಗೃಹ ರಕ್ಷಕದಳ ಇವರ ಸ್ಥಾನದಲ್ಲಿ 
ಮತ್ತು ಪೌರರಕ್ಷಣಾ ಅಕಾಡೆಮಿ , ಬೆಂಗಳೂರು 
ಶಿವಲಿಂಗಪ್ಪ 

ಎಸ್. ಪಿ . ಮತ್ತು ಸಮಾದೇಷ್ಠರು, ಗೃಹ ರಕ್ಷಕದಳ ಮತ್ತು 
ಉಪನಿರ್ದೇಶಕರು, ಕೆ. ಪಿ. ಎ . ಮೈಸೂರು ಇಲ್ಲಿಗೆ ಪೌರರಕ್ಷಣಾ ಅಕಾಡೆಮಿ , ಬೆಂಗಳೂರು- ಶ್ರೀ ಕೆ.ಟಿ. ಬಾಲಕೃಷ್ಣ 
ವರ್ಗಾವಣೆ ಆದೇಶದಲ್ಲಿರುವವರು 

ಇವರ ಸ್ಥಾನದಲ್ಲಿ 
ಮೇಲಿನ ವರ್ಗಾವಣೆಗಳು ಸ್ವಂತ ಕೋರಿಕೆಯ ಮೇರೆಗೆ ಆದೇಶಿಸಿದ್ದು, ಇವರು ವರ್ಗಾವಣೆ ಭತ್ಯೆ - TA-DAಗೆ 
ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್. 60 

- ಟಿ. ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 

ಅಧಿಸೂಚನೆ 
ಸಂಖ್ಯೆ: ಒಣ 132 ಪೊಸಿಷ 2009 , ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್ , 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಆಸುಇ 12 ಸಹಿಮ 2003 ದಿನಾಂಕ:12 .7.2004ರಲ್ಲಿ ಸಿವಿಲ್ ಸೇವೆಗಳು ( ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ಕೆಲವೊಂದು ಗುಂಪು - ಎ ಮತ್ತು ಗುಂಪು - ಬಿ ಹುದ್ದೆಗಳಿಗೆ ವಿಶೇಷ 
ನೇಮಕಾತಿ) ನಿಯಮಗಳು , 1985ರ ಪ್ರಕಾರ ಆಯ್ಕೆಗೊಂಡ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಣ 160 ಪೊಸಿಪ 
2004 ದಿನಾಂಕ:2.3.2005ರಲ್ಲಿ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 2 /2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು 
ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ 
( ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 5(1)( ಎ) ರ ಪ್ರಕಾರ ಘೋಷಿಸಲಾಗಿದೆ. 
ಕ್ರ. ಸಂ ಪ್ರೊಬೇಷನರಿ ಡಿವೈ . ಎಸ್. ಪಿ. ರವರ ಹೆಸರು ವರದಿ ಮಾಡಿದ | 2 /2 ವರ್ಷಗಳ ಪರೀಕ್ಷಾರ್ಥ 
ಶ್ರೀಯುತರು: 

ದಿನಾಂಕ ಅವಧಿಯನ್ನು ಪೂರೈಸಿದ ದಿನಾಂಕ 
1 | ಕೆ. ರೇಣುಕಾ 

2 .3 . 2005 

2 .9 . 2007 
2 | ಸೀಮಾ ಮಿಶ್ರಿಕೋಟಿ 

3 .3.2005 

3. 9. 2007 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 61 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
ಅಧಿಸೂಚನೆ 
- ಸಂಖ್ಯೆ : ಒಣ 384 ಪಿಎಂಎಸ್ 2009 , ಬೆಂಗಳೂರು, ದಿನಾಂಕ : 1ನೇ ಜನವರಿ, 2010 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ ಕಲಂ 7ರ ( ಕೇಂದ್ರ ಕಾಯ್ದೆ ಎಕ್ಸ್ ವಿ -1872) ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಉಲ್ಲಾಸ್ ಎಲ್. ಪಿಂಟೋ , ವಕೀಲರು, ವೈಲಂಕಣಿ ಕಾಂಪ್ಲೆಕ್ಸ್ , ಕೈಕಂಬ , 
ಕಿನ್ನಿಕಂಬ್ಬ ಅಂಚೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು - 574151 ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು 
ಕ್ರಿಶ್ಚಿಯನ್ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ 
ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್ . 62 

ಆಲಿಸ್ ಗೊನ್ಸಾಲ್ವಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ ( ರಹದಾರಿ ಮತ್ತು ವಿದೇಶಿಯರು) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ವಾಕೈ 5 ಕೈಸೇವಿ 2010, ಬೆಂಗಳೂರು, ದಿನಾಂಕ: 8ನೇ ಜನವರಿ , 2010 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸಂ ಅಧಿಕಾರಿಗಳ ಹೆಸರು, ಕಾರ್ಯ ನಿರ್ವಹಿಸುತ್ತಿರುವ ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

ಹುದ್ದೆ ಮತ್ತು ಸ್ಥಳ 

ಶ್ರೀಯುತರು: 
ಜಿ . ನಾರಾಯಣ ರಾಜು, 

ಇವರ ಸೇವೆಯನ್ನು ಸಿ. ಆ . ಸು . ಇಲಾಖೆಯಿಂದ ಹಿಂಪಡೆದು, 
ನಿರ್ದೇಶಕರು ( ತಾಂತ್ರಿಕ ಕೋಶ), 

ಜಂಟಿ ನಿರ್ದೇಶಕರು ( ಯೋಜನೆ) ಕೈಗಾರಿಕೆ ಮತ್ತು ವಾಣಿಜ್ಯ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಇಲಾಖೆ, ಬೆಂಗಳೂರು ( ಶ್ರೀ ಬಿ.ಪಿ. ಶ್ರೀನಿವಾಸ ಇವರ 
ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ) ಇಲ್ಲಿಗೆ 

ನೇಮಿಸಲಾಗಿದೆ. 
ಜಿ . ಎಸ್ . ಕುಲಕರ್ಣಿ, 

ನಿರ್ದೇಶಕರು ( ತಾಂತ್ರಿಕ ಕೋಶ), 
ಕಾರ್ಯಕಾರಿ ನಿರ್ದೇಶಕರು , 

ವಾಣಿಜ್ಯ - ಮತ್ತು ಕೈಗಾರಿಕೆ ಇಲಾಖೆ 
ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮ | ( ಶ್ರೀ ಜಿ. ನಾರಾಯಣರಾಜು , ಇವರ ವರ್ಗಾವಣೆಯಿಂದ 
ಬೆಂಗಳೂರು 

ತೆರವಾಗುವ ಜಾಗಕ್ಕೆ ನೇಮಿಸಲು ಇವರ ಸೇವೆಯನ್ನು 

ಸಿ. ಆ. ಸು . ಇಲಾಖೆಯ ವಶಕ್ಕೆ ನೀಡಲಾಗಿದೆ) 
ಶ್ರೀ ಬಿ . ಪಿ . ಶ್ರೀನಿವಾಸ, 

ಕಾರ್ಯಕಾರಿ ನಿರ್ದೇಶಕರು , 
ಜಂಟಿ ನಿರ್ದೇಶಕರು (ಯೋಜನೆ) 

ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮ ಬೆಂಗಳೂರು 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ( ಶ್ರೀ ಜಿ. ಎಸ್ . ಕುಲಕರ್ಣಿ, ಇವರ ವರ್ಗಾವಣೆಯಿಂದ 

ತೆರವಾಗುವ ಜಾಗಕ್ಕೆ ) 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 63 

- ಬಿ . ಸಿ. ಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ) 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 772 ಸಅಸೇ 2008, ಬೆಂಗಳೂರು, ದಿನಾಂಕ: 2ನೇ ಜನವರಿ , 2010 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 772 ಸಅಸೇ 2008, ದಿನಾಂಕ:2.1. 2010ರಲ್ಲಿ ಉನ್ನತೀಕರಿಸಲಾದ ಅರಣ್ಯ , 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿನ ವೇತನ ಶ್ರೇಣಿ ರೂ . 28275 - 675 - 30300 - 750 - 34800 - 850 - 39900ರ 
ವಿಶೇಷ ನಿರ್ದೇಶಕರು ( ತಾಂತ್ರಿಕ) ಹುದ್ದೆಗೆ ಡಾ : ಎಂ .ಎಚ್. ಬಾಲಕೃಷ್ಣ ಯ್ಯ , ಹಿರಿಯ ನಿರ್ದೇಶಕರು ( ತಾಂತ್ರಿಕ), ಅರಣ್ಯ, 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. ಅಧಿಕಾರಿಯು ಸದರಿ 
ಹುದ್ದೆಯಲ್ಲಿ ಒಂದು ದಿನ ಕಾರ್ಯ ನಿರ್ವಹಿಸಿದ ನಂತರ ಅವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಬೆಂಗಳೂರು ಈ ಹುದ್ದೆಯಲ್ಲಿ ಮುಂದುವರೆಯುತ್ತಾರೆ . 
ಅಧಿಕಾರಿಯವರ ವೇತನವನ್ನು ಕ. ನಾ.ಸೇ ನಿಯಮ 43ರನ್ವಯ ನಿಗಧಿಪಡಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 64 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸೇವೆಗಳು -3) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 449 SAS 2009, Bangalore, Dated : 1st January, 2010 
The following IAS officers of 1997 batch borne on Karnataka Cadre are promoted to officiate in 
the Selection Grade of IAS carrying the pay scale of Rs. 37400 -67000 plus Grade Pay Rs . 8700 /-w .e .f. 
1. 1. 2010 and they are continued in the respective posts presently held by them until further orders . 
Sl. No | Name and present designation of the | Sl. No . Name and present designation of the 
officer 

officer 
Sri S . Selvakumar 

Sri Harsh Gupta 
State Project Administrator, 

Deputy Commissioner Bidar District 
KHSDRP & E/o Joint Secretary to 
Government Health and Family Welfare 
Department, Bangalore 
Sri Amlan Aditya Biswas 

Sri Dr. C . Somasekhara 
Deputy Commissioner 

Deputy Commissioner 
Chitradurga District 

Tumkur District 
Sri V . B . Patil 

Sri K .R . Niranjan 
Secretary , Karnataka Public Service Inspector General of Registration & 
Commission 

Commissioner for Stamps 
Sri R . Narayanaswamy 

Sri S . Dayashankar 
Deputy Commissiner 

Joint Secretary to Government & Elo 
Chickmagalur District 

Private Secretary to C .M . 
Sri N . Sriraman . 

10 | Sri K . Viswanatha Reddy 
Special Deputy Commissioner & E/ o 

Director of Tourism 
Managing Director, Mysore Minerals 
Limited 


ICU 


೨ 


) 


) 


) 


೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
This order is issued with deemed concurrence of Government of India u/r 3(2) (iii) of IAS (Pay) 
Rules, 2007 on the availability of 10 vacancies in the Selection Grade of IAS fo which approval of 
Government of India was sought vide the State Government s letter No.DPAR 449 SAS 2009 , 
dated: 29 .10. 2009 . 

By Order and in the name of the Governor ofKarnataka , 
P . R . 65 

K .G . ANANTHA 

Under Secretary to Government, 
Department of Personnel and Administrative Reforms ( Services-I) 
ಲೋಕೋಪಯೋಗಿಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಲೋಇ26 ಬನ್‌ಸೇ 2007 , ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್, 2009 
ದಿನಾಂಕ: 15 .6.2009ರ ಅಧಿಸೂಚನೆ ಸಂಖ್ಯೆ:ಲೋಣ 26 ಬನ್‌ಸೇ 2007ರ ಮೊದಲನೆ ಕಂಡಿಕೆಯನ್ನು ಈ 
ಕೆಳಕಂಡಂತೆ ಮಾರ್ಪಡಿಸಿ ಓದಿಕೊಳುವುದು. 

“ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ಗಳಿಗೆ 1978ರ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಮುಂಬಡ್ತಿ, ವೇತನ ಮತ್ತು ನಿವೃತ್ತಿ 
ನಿಯಂತ್ರಣ) ನಿಯಮಗಳು ನಿಯಮ 2(3) ರನ್ವಯ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕಗಳಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
ಹುದ್ದೆಗೆ ರೂ . 14050 - 350 - 14400 - 400 - 16800 -450 -19500 -525 - 22650 - 600 - 25050ರ ವೇತನ ಶ್ರೇಣಿಯಲ್ಲಿ 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 66 

ಜಿ. ಸಿದ್ದಗಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಇಲಾಖೆ ( ಸೇ - ಸಿ ) 
ಕನ್ನಡ ಮತ್ತು ಸಂಸ್ಕತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ 70 ಕೆಒಎಲ್ 2009 , ಬೆಂಗಳೂರು, ದಿನಾಂಕ : 1ನೇ ಜನವರಿ, 2010 
ದಿನಾಂಕ:30.6.2009 ರ ಅಧಿಸೂಚನೆ ಸಂಖ್ಯೆ :ಕಸಂವಾಪ್ರ 6 ಕೆಒಎಲ್ 2009 ( ಭಾ - 3) ರಲ್ಲಿ ಕರ್ನಾಟಕ ಗಡಿ ಪ್ರದೇಶ 
ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಶ್ರೀ ಸುರೇಶ್ ದೇಶ್‌ಮುಖ್, ಗುಲ್ಬರ್ಗಾ ಇವರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿತ್ತು ಆದರೆ ಇವರು 
ಆಕಸ್ಮಿಕವಾಗಿ ವಿಧಿ ವಶವಾಗಿದ್ದರಿಂದ ಅವರ ಸ್ಥಾನಕ್ಕೆ ಡಾ : ಜಗನ್ನಾಥ ಹೆಬ್ಬಾಳೆ ಬೀದರ್ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 67 

- ಎಂ .ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 

ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 

ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ನಅಇ 154 ಇಎಂಸಿ 2009 , ಬೆಂಗಳೂರು, ದಿನಾಂಕ: 8ನೇ ಜನವರಿ , 2010 

ಕರ್ನಾಟಕ ಪೌರಸೇವಾ ವೃಂದದ ಶ್ರೀಮತಿ ಆರ್ . ಶಾಲಿನಿ, ಮುಖ್ಯಾಧಿಕಾರಿ ಶ್ರೇಣಿ - ( ರೂ . 10800 - 20025 ) 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಪೌರಾಯುಕ್ತರು ಶ್ರೇಣಿ-2 ( ರೂ . 14050 - 25025) ಹುದ್ದೆಗೆ ಕರ್ನಾಟಕ ನಾಗರೀಕ 
ಸೇವಾ ( ಮುಂಬಡ್ತಿ, ವೇತನ ಮತ್ತು ಪಿಂಚಣಿ ನಿಯಂತ್ರಣ ) ನಿಯಮಾವಳಿಗಳು, 1978ರ ನಿಯಮ 2(2) ರನ್ವಯ ಸ್ಥಾನಪನ್ನ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೦ 

೪೭ 
ಬಡ್ತಿ ನೀಡಿ, ಸಿಸ್ ಟೆಂಮ್ ಅನ್ಯಾಲಿಷ್ಟ ( System analyst) ಕೆ. ಯು .ಐ. ಡಿ.ಎಫ್.ಸಿ. ಇಲ್ಲಿಗೆ ಅವರ ಸ್ವಂತ ವೇತನ ಶ್ರೇಣಿಯ 
ಮೇಲೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 68 

ಸಿ.ಆರ್ . ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 482 ಎಲ್‌ಎಸ್‌ಐ 2008 , ಬೆಂಗಳೂರು, ದಿನಾಂಕ: 6ನೇ ಜನವರಿ, 2010 
ಕರ್ನಾಟಕ ಲೋಕಸೇವಾ ಆಯೋಗವು 11 .4.2008ರಂದು ಪ್ರಕಟಿಸಿರುವ ಅಧಿಸೂಚನೆ ಸಂಖ್ಯೆ ಕಾಣ ಪಿಎಸ್‌ಸಿ 2 
ಆರ್‌ಟಿಬಿ 99ರ ಪಟ್ಟಿಯಲ್ಲಿ ಆಯ್ಕೆಯಾದ ಕೆಳಕಂಡ ಅಭ್ಯರ್ಥಿಗಳನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ 
ಸೇವೆಗಳು ಇಲಾಖೆಯಲ್ಲಿ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ರೂ . 14050 - 350 - 14400 - 400- 16800 - 450 -19500 - 525 
22650 - 600 - 25050ರ ವೇತನ ಶ್ರೇಣಿಯಲ್ಲಿ ಎರಡು ವರ್ಷದ ಖಾಯಂ ಪೂರ್ವ ಸೇವಾವಧಿಯ ಮೇರೆಗೆ ತಾತ್ಕಾಲಿಕವಾಗಿ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಈ ಕೆಳಕಂಡ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ನೇಮಿಸಲಾಗಿದೆ. 
ಕ. ಸಂ 

ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 
ಡಾ : ಜಯಶ್ರೀ ಎಸ್ . 
ನಂ . 10 / , 1ನೇ ಮಹಡಿ, 
3ನೇ ಅಡ್ಡ ರಸ್ತೆ, ಶಂಕರಮಠದ ರಸ್ತೆ, 
ಶಂಕರಪುರಂ, ಬೆಂಗಳೂರು-560 004 . 
ಡಾ : ವಾಣಿ ಬಿ .ಆರ್‌. 
ನಂ . 169 / ಬಿ, 4ನೇ ಮುಖ್ಯ ರಸ್ತೆ, 
3ನೇ ಅಡ್ಡ ರಸ್ತೆ, ಜೆ. ಪಿ. ನಗರ 
3ನೇ ಫೇಸ್ , ಬೆಂಗಳೂರು- 570 008. 
ಡಾ : ಆಶಾಲಕ್ಷ್ಮೀ ಪಿ. 
ಕೋಂ ಡಾ : ಜಯಂತ್ ದೇಸಾಯಿ , 
ನಂ . 477 , 6ನೇ ಮುಖ್ಯ ರಸ್ತೆ, 2ನೇ ಹಂತ, ವೆಸ್ಟ್ ಆಫ್ 

ಕಾರ್ಡ್ ರಸ್ತೆ, ಬೆಂಗಳೂರು- 560 086 
ಷರತ್ತುಗಳು: 
1) ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಯಲ್ಲಿ ನಿಗಧಿಪಡಿಸಲಾಗಿರುವ 

ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
2) ಅಭ್ಯರ್ಥಿಯು ನಿರ್ದೇಶಕರು, ಕಾ . ರಾ. ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ, ಬೆಂಗಳೂರು ಇವರ 

ಮುಂದೆ ಈ ಅಧಿಸೂಚನೆಯು ನೋಂದಾಯಿತ ಅಂಚೆಯ ಮೂಲಕ ತಲುಪಿದ 15 ದಿನಗಳ ಒಳಗಾಗಿ ತಮ್ಮ ಸ್ವಂತ 
ಖರ್ಚು ವೆಚ್ಚದಲ್ಲಿ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ, ನೇಮಕಾತಿ ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ 

ರದ್ದುಪಡಿಸಲಾಗುವುದು . 
3) ಅಭ್ಯರ್ಥಿಯು ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ 

ವಿದ್ಯಾರ್ಹತೆಯ ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ ಜನ್ಮ ದಿನಾಂಕದ ದಾಖಲೆ ಹಾಗೂ ಇಬ್ಬರು ಗೌರವಾನ್ವಿತ 
ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ನಿರ್ದೇಶಕರು, ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು 

ಇವರ ಮುಂದೆ ಹಾಜರುಪಡಿಸತಕ್ಕದ್ದು. 
4) ಇವರುಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳು, ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ 

ಮಾಡಲಿರುವ ಆದೇಶಗಳ ಪ್ರಕಾರ ಇರುತ್ತದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೦ 

ಭಾಗ - ೨ 
5) ಕರ್ನಾಟಕ ಲೋಕ ಸೇವಾ ಆಯೋಗವು ನೀಡಿರುವ ಆಯ್ಕೆಪಟ್ಟಿಯ ಜೇಷ್ಠತಾ ಪಟ್ಟಿಯು ಕ್ರಮ ಸಂಖ್ಯೆಯ ಆಧಾರದ 

ಮೇಲೆ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು . 
6) ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು, ಕಾ . ರಾ .ವಿ . 

ಯೋಜನೆ ವೈದ್ಯಕೀಯ ಸೇವೆಗಳು , ರಾಜಾಜಿನಗರ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು . 
7) ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸ್ನಾತಕೋತ್ತರ ವ್ಯಾಂಸಗವನ್ನು ಮುಂದುವರಿಸಲು 
ಅನುಮತಿಯನ್ನು ನೀಡಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 69 

ಗೋವಿಂದಸ್ವಾಮಿ 
ಪೀಠಾಧಿಕಾರಿ , ಕಾರ್ಮಿಕ ಇಲಾಖೆ 

(ಕಾರಾವಿಯೋ ( ವೈ )ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 588 ಸಅಸೇ 2009, ಬೆಂಗಳೂರು, ದಿನಾಂಕ: 6ನೇ ಜನವರಿ, 2010 
ಶ್ರೀ ಗಂಜಿ ದತ್ತಾತ್ರೇಯ ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಇವರನ್ನು ಸಾರ್ವಜನಿಕ ಹಿತ 
ದೃಷ್ಟಿಯಿಂದ ದಿನಾಂಕ:17.11.2009 ರಿಂದ ಜಾರಿಗೆ ಬರುವಂತೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಸಚಿವರ ಆಪ್ತ ಶಾಖೆಯಲ್ಲಿ ಒಂದು ಗ್ರೂಪ್- ಸಿ ಹುದ್ದೆಯನ್ನು ಗ್ರೂಪ್- ಎ ಹುದ್ದೆಗೆ ಉನ್ನತೀಕರಿಸಿ ಸಚಿವರ ವಿಶೇಷ 
ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 70 

ಎಂ . ಎಸ್ . ಶಿವರಾಮ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 3 ಆಸೇವ 2010, ಬೆಂಗಳೂರು, ದಿನಾಂಕ: 7ನೇ ಜನವರಿ , 2010 
ಶ್ರೀ ಬಿ . ಎಂ . ಹಲಗತ್ತಿ, ಕೆ.ಎ .ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಆಯುಕ್ತರು, ಹಂಪಿ ವಿಶ್ವಪರಂಪರೆ 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಹಂಪಿ , ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಿ. ಆ. ಸು . ಇಲಾಖೆಯ ವಶಕ್ಕೆ 
ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 71 

ಎಚ್. ಆರ್ . ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 2) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 04 SAS 2010 , Bangalore, Dated : 7th January , 2010 
Sri M .K . Aiyappa , IAS (KN 2002 ) Deputy Commissioner , Mandya District is transferred with 
immediate effect and posted until further orders as Deputy Commissioner , Bangalore Urban District in the 
existing vacancy. 

By Order and in the name of the Governor of Karnataka , 
P . R . 72 

K . G . ANANTHA 

Under Secretary to Government, 
Department of Personnel and Administrative Reforms (Services-1) 


